ಕರ್ನಾಟಿಕ ವಿಧಾನ ಪರಿಷತ್ತು 


[ಮಾನ್ಯ ಸದಸ್ಯರ ಹೆಸರು 


1] ಶ್ರೀ ಯು.ಬಿ.ವೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


LT, 


ಉತ್ತರಿಸಬೇಕಾದ ದಿನಾಂಕ 


[109122000 


ಉತ್ತೆರಿಸಬೆಕಾದ ಸಚಿವರು |: 


ವಸತಿ ಸಚಿವರು 


—— 


ಉ) N 


ಮೈಸೂರು 
ಟಿ.ನರಸೀಪುರ ತಾಲ್ಲೂಕು 
ಮುತ್ತಲವಾಡಿ ಗ್ರಾಮದ 
ಸರ್ವೆ ನಂ.212 ಮತ್ತು 214 
ರಲ್ಲಿ ಗೃಹ 
ನಿವೇಶನಗಳಿಗಾಗಿ ಎಷ್ಟು 
ಎಕರೆ ಭೂಮಿಯನ್ನು 
ಭೂಸ್ಥಾಧೀನ 
ಪಡಿಸಿಕೊಳ್ಳಲಾಗಿದೆ; 


ಉತ್ತರ 


ಮೈಸೂರು ಜಿಲ್ಲೆ ಟಿ.ನರಸೀಪುರ ತಾಲ್ಲೂಕು, 

ಮುತ್ತಲವಾಡಿ ಗ್ರಾಮದ ಸರ್ನಿ ನಂ.212 ರಲ್ಲಿ 212 ಎಕರೆ, 
214/1ಎ ರಲ್ಲಿ 0.12 ಗುಂಟೆ, 214/2 ರಲ್ಲಿ 0.10 ಗುಂಟೆ ಮತ್ತು 
0.15 ಗುಂಟೆ ಒಟ್ಟು 3.09 ಎಕರೆ ಜಮೀನನ್ನು ಆಶ್ರಯ 
ನಿವೇಶನ ಹಂಚಿಕೆಗಾಗಿ ಭೂಸಾಧೀನಪಡಿಸಿಕೊಳ್ಳಲಾಗಿದೆ. 


ಬೂ ಸ್ವಾಧೀನ 
ಪಡಿಸಿಕೊಂಡಿರುವ ಪೈಕಿ 
ಐಷ್ಟು ಜನ ಬೂ 
ಮಾಲೀಕರಿಗೆ ಬೂ 
ಪರಿಹಾರವನ್ನು 
ವಿತರಿಸಲಾಗಿದೆ; 


ಭೂಸ್ಕಾಧೀನಪಡಿಸಿಕೊಂಡಿರುವ ಒಟ್ಟು 3.009 ಎಕರೆ 
ಜಮೀನಿಗೆ ಸಂಬಂಧಿಸಿದಂತೆ ಒಟ್ಟಿ 7 ಜನ ಭೂಮಾಲೀಕರಿಗೆ 
ಪರಿಹಾರ ಪಾವತಿ ಮಾಡಲಾಗಿದೆ. 


ಪರಿಹಾರ ನೀಡಲು ಬಾಕ! 


ಇರುವ ಪ್ರಕರಣಗಳೆಷ್ಟು ; 
ಈವರೆಗೆ ಪರಿಹಾರವನ್ನು 
ಬವಿತರಿಸದಿರಲು 
ಕಾರಣಬೇನು:; 
(ವಿವರವನ್ನು ನೀಡುವುದು). 


ಸಂಖ್ಯೆ :ವಇ 402 ಹೆಚ್‌ಎಎಂ 2020 


ಯಾವ ಕಾಲಮಿತಿಯೊಳಗೆ | 
ಪರಿಹಾರವನ್ನು 
ವಿತರಿಸಲಾಗುವುದು ? 


ಎಕರೆ ಜಮೀನಿನ ಪೈಕಿ 106 ಎಕರೆ ಪ್ರದೇಶದ 
ಭಬೂಮಾಲೀಕರಾದ ಲೇಟ್‌ ದೊಡ್ಡಮಾದಯ್ಯ ಇವರ 5 ಜನ 
ಮಕ್ಕಳ ಪೈಕಿ 4 ನೇ ಮಗನಾದ ಶ್ರೀ ಡಿಶಿವ ಮತ್ತು 5 ನೇ 
ಮಗನಾದ ಪ್ರೀ ಲೊಕೇಶ್‌ ರವರ ಪರಿಹಾರ ಮೊತ್ತ 
ರೂ.30,364/-ಗಳನ್ನು ಸರ್ದೆ ನಂ.212 ರಲ್ಲಿ 106 ಎಕರೆ 
ಜಮೀನಿಗೆ ಪರಿಹಾರ ಪಾವತಿಸುವ ಸಂಬಂಧ ಅಗತ್ಯ 
ದಾಖಲೆಗಳನ್ನು ಸಲ್ಲಿಸುವಲ್ಲಿ ವಿಳಂಬವಾಗಿದ್ದ ಕಾರಣ 
ಪರಿಹಾರ ಪಾವತಿಗೆ ವಿಳಂಬವಾಗಿರುತದೆ. ಸದರಿ 
ದಾಖಲೆಗಳನ್ನು ಸಲ್ಲಿಸುವ ಷರತ್ತಿಗೆ ಒಳಪಡಿಸಿ, 
ದಿನಾ೦ಕ:07.12.2020 ರಂದು ಸದರಿ 1.06 ಎಕರೆ ಜಮೀನಿನ 
ಪರಿಹಾರ ಮೊತ್ತ ರೂ.30,364/-ಗಳನ್ನು ಜಿಲ್ಲಾಧಿಕಾರಿಗಳ 
ಖಾತೆಗೆ ಬಿಡುಗಡೆ ಮಾಡಲಾಗಿದೆ. 


ವಸತಿ ಸಚಿವರು 


